ಕರ್ನಾಟಿಕ ವಿಧಾನ ಪರಿಷತ್‌ 


೧೫ುಪೆ ಗುರುತಿನ ಘ್‌ ಸೆ 
ಯುರ್ಕ ? 


ಬಹಶ ್ರದ್ದಿ ಸದಿಯ್ಯ 


4227 
[rs 


ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 17-03-2021 
ಉತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
(ಅ) ಕೊಡಗು ಜಿಲ್ಲೆಯ ವಿರಾಜಪೇಟೆ ಪಟ್ಟಣ | 

ಪಂಚಾಯತಿ ವ್ಯಾಪ್ತಿಯ ಮಲೆತಿರಿಕೆ ಬೆಟ್ಟಿ, ನೆಹರು 

ನಗರ ಮತ್ತು ಅರಸು ನಗರದ ಸಮೀಪದಲ್ಲಿ 

2018ರಲ್ಲಿ 200 ಮೀಟರ್‌ ಆಳದ ಬಿರುಕು 

ಕಾಣಿಸಿಕೊಂಡ ಕಾರಣದಿಂದಾಗಿ ಸದರಿ ಪ್ರದೇಶವು 

ಜನವಸತಿಗೆ ಬಂದಿದೆ. ' 


ಅಪಾಯಕಾರಿಯಾಗಿದ್ದು, 
ಸುರಕ್ಷಿತವಲ್ಲ ಎಂಬ ವರದಿಯ ಹಿನ್ನಲೆಯಲ್ಲಿ, 
ಸ್ಥಳೀಯ ನಿವಾಸಿಗಳು ಭಯದ ವಾತಾವರಣದಲ್ಲಿ 
ಕಳೆದ ಮೂರು ವರ್ಷಗಳಿಂದ ಬದುಕುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಸುರಕ್ಷಿತವಲ್ಲದ ಈ ಪ್ರದೇಶದಲ್ಲಿ | ಕೊಡಗು ಜಿಲ್ಲೆಯ ವಿರಾಜಪೇಟೆ ಪಟ್ಟಣ 
ವಾಸಿಸುತ್ತಿರುವ ನಿವಾಸಿಗಳನ್ನು ಸುರಕ್ಷಿತ | ಪಂಚಾಯತಿ - ವ್ಯಾಪ್ತಿಯ ಮಲೆತಿರಿಕೆ ಬೆಟ್ಟದಲ್ಲಿ 
ಪ್ರದೇಶಕ್ಕೆ ಶಾಶ್ವತವಾಗಿ ಸ್ಮಳಾಂತರ ಮಾಡಿ ಸೂಕ್ಷ ಸುರಕ್ಷಿತವಲ್ಲದ ಸ್ಥಳದಲ್ಲಿ ವಾಸಿಸುತ್ತಿರುವವರಿಗೆ 
ಪರಿಹಾರ ಒದಗಿಸಲು ಸರ್ಕಾರ ಕಳೆದ ಮೂರು | ಪನರ್ವಸತಿ ಕಲ್ಪಿಸಲು ಸ್ಮಳೀಯವಾಗಿ ಸರ್ಕಾರಿ 

ಜಮೀನು ಲಭ್ಯವಿಲ್ಲದರಿಂದ ವಿರಾಜಪೇಟೆ ಪಟ್ಕಣ 
ವರ್ಷಗಳಿಂದ ಇಲ್ಲಿಯವರೆಗೂ ಕ್ರಮ |ಫ್ರಂಚಾಯತಿಯಿಂದ ಸಾರ್ವಜನಿಕ ಪ್ರಕಟಣೆ 
ವಹಿಸದಿರಲು ಕಾರಣಗಳೇನು; ಹೊರಡಿಸಿ ಬಿಟ್ಟಿಂಗಾಲದ ಅಂಬಟ್ಕೆ ಗ್ರಾಮದಲ್ಲಿ 

ಜಾಗವನ್ನು ಖರೀದಿಸಲು ಗುರುತಿಸಲಾಗಿದ್ದು, ಖರೀದಿ 
| ಪ್ರಸಾವನೆ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 

ಇ) ಅತಿಯಾದ ಮಳೆ ಬಂದಲ್ಲಿ ಮಡ್‌ ಫ್ಲೋ ಆಗುತ್ತಾ | ಸದರಿ ಸ್ಮಳದಲ್ಲಿ ವಾಸಿಸುತ್ತಿರುವ ನಿವಾನಿಗಳಿಗೆ 


ಬೆಟ್ಟಿ ಜಾರಿ, ಜೀವ ಹಾನಿ ಸಂಭವಿಸುವ ಸಾಧ್ಯತೆ 
ಇರುವ ಸ್ಥಳದಲ್ಲಿ ವಾಸವಿರುವ ಸದರಿ 
ನಿವಾಸಿಗಳನ್ನು ಯಾವ ಕಾಲಮಿತಿಯೊಳಗೆ 
ಸುರಕ್ಷಿತ ಪ್ರದೇಶಕ್ಕೆ ಶಾಶ್ವತವಾಗಿ ಸ್ಮಳಾಂತರ 
ಮಾಡಿ ಸೂಕ್ತ ಪರಿಹಾರ ಒದಗಿಸಲಾಗುವುದು? 


ಸುರಕ್ಷಿತ ಪ್ರದೇಶದಲ್ಲಿ ಶಾಶ್ವತ ಸ್ಮಳಾಂತರೆ 
ಕಲ್ಪಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. ಸ್ಥಳಾಂತರ 
ಕಾರ್ಯ ಪೂರ್ಣಗೊಳ್ಳುವವರೆಗೆ ಮಳೆಗಾಲದ 
ಸಂದರ್ಭದಲ್ಲಿ ಸದರಿ ಸ್ಥಳದಲ್ಲಿ ವಾಸವಿರುವರನ್ನು 
ಕಾಳಜಿ ಕೇಂದ್ರದಲ್ಲಿರಿಸಲು ಸೂಕ್ತ ವ್ಯವಸ್ಥೆ 


ಕಲ್ಪಿಸಲು ಕ್ರಮಕ್ಕೆಗೊಳ್ಳಲಾಗಿದೆ. 


ಕಂಇ 108 ಟೆಎಏನ್‌ಆರ್‌ 2021 


- 

PR 
ಧ್‌ 
(ಆರ್‌. ಅಶೋಘ 


ಕಂದಾಯ ಸಚಿವರು 


